ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 09-03-2021 ಪ್ರಶ್ನೆ ಸ೦ಖ್ಯೆ: 713(845) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀರಫುನಾಥ್‌ ರಾವ್‌ ಮಲ್ಮಾಪುರೆ(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 
ಉತ್ತರಿಸುವ ಸಚಿವರು: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 


ವಿಷಯ: ಮರಳು ಗಣಿಗಾರಿಕೆ ಬಗ್ಗೆ 


(ಅ) ಬೀದರ್‌ ಜಿಲ್ಲೆಯಲ್ಲಿ ಎಷ್ಟು ಮರಳು ನಿಕ್ಷೇಪಗಳನ್ನು ಯಾವ ಯಾವ ಸ್ಥಳದಲ್ಲಿ 
ಗುರುತಿಸಲಾಗಿದೆ; 


(ಆ) ಹಾಗಿದ್ದಲ್ಲಿ, ಗುರುತಿಸಿರುವ ಮರಳು ಬಿಕ್ಷೇಪಗಳನ್ನು ಯಾವಾಗ ಸಾರ್ವಜನಿಕರಿಗೆ ಹಂಚಿಕ 
ಮಾಡಲಾಗುತ್ತದೆ; ಹಂಚಿಕೆ ಮಾಡಲು ಅನುಸರಿಸುವ ಮಾನದಂಡವೇನು; ವಿಳಂಬಕ್ಕೆ 
ಕಾರಣವೇನು; (ವಿವರ ನೀಡುವುದು) 


(ಇ) ಬೀದರ್‌ ಜಿಲ್ಲೆಯಲ್ಲಿ ಎಷ್ಟು ಕಲ್ಲು ಗಣಿಗಾರಿಕೆಗೆ ಪರವಾನಗೆ ನೀಡಲಾಗಿದೆ; ಅವುಗಳು 
ಯಾವುವು; ಯಾವ ಯಾವ ಕಲ್ಲು ಗಣಿ ಪರವಾನಗೆಯಿಂದ ವಾರ್ಷಿಕ ಎಷ್ಟೆಷ್ಟು ರಾಯಲ್ವಿ 
ಸರ್ಕಾರಕ್ಕೆ ಸಂದಾಯಬಾಗುತ್ತಿದೆ; (ಮಾಹಿತಿ ಒದಗಿಸುವುದು) 


(ಈ) ಈ ಪೈಕಿ ಕಳೆದ ಎರಡು ವರ್ಷದಿಂದ ಯಾವ ಯಾವ ಪರವಾನಗೆದಾರರು ಸರ್ಕಾರಕ್ಕೆ 
ರಾಯಲ್ವಿ ಕಟ್ಟಿಲು ಬಾಕಿ ಉಳಿಸಿಕೊಂಡಿದ್ದಾರೆ; ವಸೂಲಾತಿಗೆ ಸರ್ಕಾರ ತೆಗೆದುಕೊಂಡ 
ಕ್ರಮವೇನು? (ಸಂಪೂರ್ಣ ಮಾಹಿತಿ ಒದಗಿಸುವುದು) 


